ಕರ್ನಾಟಕ ವಿಧಾನ ಪರಿಷತ್ತು 


ಅ 1 ಚುಕ್ಕಿಗುರುತಿಲ್ಲದ ಪ್ರಶ್ನೆ 


2 ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 
3 ಉತ್ತರಿಸುವ ಸಚಿವರು 


4 ಉತ್ತರಿಸಬೇಕಾದ ದಿನಾಂಕ 


717 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 


(ನಾಮನಿರ್ದೇಶನ ಹೊಂದಿದವರು) 

ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 
17.09.2021 


ಪ್ರಶ್ನೆ 


ಉತ್ತರ 


ಅ) ವಿಜಯಪುರ ಜಿಲ್ಲೆಯಲ್ಲಿ ದಾಳಿಂಬೆ ಹಾಗೂ 


ದ್ರಾಕ್ಷಿಯನ್ನು ಎಷ್ಟು ಹೆಕ್ಟರ್‌ ಪ್ರದೇಶಗಳಲ್ಲಿ 


ಬೆಳೆಯಲಾಗಿದೆ. 


ವಿಜಯಪುರ ಜಿಲ್ಲೆಯಲ್ಲಿ ದಾಳಿಂಬೆ ಬೆಳೆಯನ್ನು 4820 
ಹೆಕ್ಟೇರ್‌ ಹಾಗೂ ದ್ರಾಕ್ಷಿ ಬೆಳೆಯನ್ನು 17122 ಹೆಕ್ಟೇರ್‌ 
ಪ್ರದೇಶದಲ್ಲಿ ಬೆಳೆಯಲಾಗಿದೆ. 


ಆ) ದಾಳಿಂಬೆ ಬೆಳೆಗೆ ದುಂಡಾಣು ರೋಗ ಹಾಗೂ 
ಇನ್ನಿತರ ರೋಗಗಳಿಂದ ದಾಳಿಂಬೆ ಬೆಳೆ 
ಹಾಳಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಇದಕ್ಕೆ ಕೈಗೊಂಡಿರುವ ಪರಿಹಾರ ಕ್ರಮಗಳೇನು? 
(ಮಾಹಿತಿ ಒದಗಿಸುವುದು) ' 


ಸರ್ಕಾರದ ಗಮನಕ್ಕೆ ಬಂದಿದೆ. 
ಈ ಕೆಳಕಂಡಂತೆ ಪರಿಹಾರ ಕ್ರಮ ಕೈಗೊಳ್ಳಲಾಗಿದೆ. 
1. 


. ರಾಜ್ಯವಲಯದ ತೋಟಗಾರಿಕೆ ಬೆಳೆಗಳಿಗೆ ತಗಲುವ ಕೀಟ 


ವೆಚ್ಚಕ್ಕೆ ಶೇ.30ರಂತೆ ಠೂ.1200/ಹೆ. ಗೆ ಗರಿಷ್ಟ 4 ಹೆ. 


” ವರೆಗೆ ಸಹಾಯಧನ 


ದಾಳಿಂಬೆ ಬೆಳೆಗೆ ತಗಲುವ ದುಂಡಾಣು ಅಂಗಮಾರಿ 
ರೋಗ,ಸೊರಗು ರೋಗ ಮತ್ತು ಚಿಬ್ಬು ರೋಗಗಳ 
ನಿಯಂತ್ರಣದ ಬಗ್ಗೆ ಸೂಕ್ತ ತಾಂತ್ರಿಕ ಸಲಹೆ ಮತ್ತು | 
ಸೂಚನೆಗಳು ಹಾಗೂ ಕೈಗೊಳ್ಳಬೇಕಾದ ಮುಂಜಾಗೃತ 
ಕ್ರಮಗಳ ಬಗ್ಗೆ ರೈತರಿಗೆ ಮಾಹಿತಿ ಒದಗಿಸಲಾಗುತ್ತಿದೆ. 


ಮತ್ತು ರೋಗಗಳ ಸಮಗ್ರ ನಿಯಂತ್ರಣ ಯೋಜನೆಯಡಿ 
ತೋಟಗಾರಿಕೆ ಬೆಳೆಗಳಿಗೆ ಸಾಮಾನ್ಯ ವರ್ಗದ 
ಫಲಾನುಭವಿಗಳಿಗೆ ಶೇ.75 ರಷ್ಟು (ರೂ.7500/ಹೆ.) | 
ಹಾಗೂ ಪ.ಜಾ/ಪ.ಪಂ, ವರ್ಗದ ಫಲಾನುಭವಿಗಳಿಗೆ 
ಶೇ.90ರಷ್ಟು (ರೂ.9000/ಹೆ.) ರಂತೆ ಗರಿಷ್ಟ 2 
ಹೆಕ್ಟೇರ್‌ ವರೆಗೆ ಮಾತ್ರ ಸಹಾಯಧನ 
ಒದಗಿಸಲಾಗುತ್ತಿದೆ. ) 
ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ (NHM) 
ಯೋಜನೆಯಡಿ 

ಸಮಗ್ರ , ಕೀಟ ಮತ್ತು ರೋಗಗಳ ನಿರ್ವಹಣೆ 
(PMANM) ಕಾರ್ಯಕ್ರಮದಡಿ ರೂ.4000/ಹೆ. ಘಟಕ 


H 


ನೀಡಲಾ ಗುತ್ತಿದೆ. 


No.HORTI 375 HGM 2021 


ತೋಟಗಾರಿಕೆ ಮತ್ತು ಯೋಜನೆ / ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯೆಕ ಸಚಿವರು. 


i 
i 


